ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 177(1286+1083) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಶ್ರೀ ಎಸ್‌. ಎಲ್‌ . ಭೋಜೀಗೌಡ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಅರಣ್ಯ ಇಲಾಖೆಯ ಸಂಯೋಜಿತ ಜೀಷ್ಠತಾ ಪಟ್ಟೆ ಬಗ್ಗೆ 


(ಅ) ಉಪವಲಯ ಅರಣ್ಯಾಧಿಕಾರಿಗಳ ರಾಜ್ಯ ಮಟ್ಟಿದ ಸಂಯೋಜಿತ ಜೀಷ್ಠತಾ ಪಟ್ಟೆಯನ್ನು 
ಪ್ರಕಟಿಸುವ ಬಗ್ಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಪಡೆದಿರುವ 
ಅಭಿಪ್ರಾಯದಂತೆ ಸಂಯೋಜಿತ ಜೀಷ್ಠತಾ ಪಟ್ಟೆಯನ್ನು ಪ್ರಕಟಿಸಿ 
ಅಂತಿಮಗೊಳಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ ಕಾರಣಗಳೇನು; ಯಾವ ಕಾಲಮಿತಿಯೊಳಗೆ 
ಪರಿಷ್ಕೃತ ಅಂತಿಮ ಜೀಷ್ಠತಾ ಪಟ್ಟೆಯನ್ನು ಪ್ರಕಟೆಸಲಾಗುವುದು; (ಮಾಹಿತಿ ನೀಡುವುದು) 


(ಆ) 1996ನೇ ಸಾಲಿನಿಂದ 2019ರವರೆಗೆ ಯಾವ ಯಾವ ಅವಧಿಗೆ ಸಂಬಂಧಿಸಿದಂತೆ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ತೀರ್ಪನ್ನು ಪಾಲಿಸಿ ರಾಜ್ಯ ಮಟ್ಟಿದ 
ಸಂಯೋಜಿತ ಜೀಷ್ಠತಾ ಪಟ್ಟೆಯನ್ನು ಪ್ರಕಟಿಸಲಾಗಿತ್ತು; (ಪ್ರಕಟಿಸಿರುವ ಅಧಿಕೃತ ಜ್ಞಾಪನಾ 
ಪತ್ರಗಳನ್ನು ಒದಗಿಸುವುದು) 


(ಇ) 2018ರವರೆಗೆ ರಾಜ್ಯಮಟ್ಟಿದ ಸಂಯೋಜಿತ ಜೀಷ್ಠತಾ ಪಟ್ಟೆಯನ್ನು ಆಧರಿಸಿ, ವಲಯ 
ಅರಣ್ಯಾಧಿಕಾರಿ ಹುದ್ದೆಗೆ ಮುಂಬಡಿ ನೀಡುತ್ತಿದ್ದ ಕ್ರಮವನ್ನು ಏಕಾಏಕೀ ಬದಲಿಸಲು 
ಇಲಾಖಾ ಮುಖ್ಯಸ್ಥರಿಗೆ ಸರ್ಕಾರ ನಿರ್ದೇಶನ ನೀಡಿದೆಯೇ; ಹೌದಾದಲ್ಲಿ, ಅದರ ಪ್ರತಿಯನ್ನು 
ಒದಗಿಸುವುದು; 


(ಈ) ದಿನಾ೦ಕ 22-02-2021ರಂದು ಉಪ ವಲಯ ಅರಣ್ಯಾಧಿಕಾರಿಗಳ ರಾಜ್ಯ ಮಟ್ಟಿದ 
ಸಂಯೋಜಿತ ಜೀಷ್ಠತಾ ಪಟ್ಟೆ ಪ್ರಕಟೆಸದೆ, ವಲಯ ಅರಹ್ಮಾಧಿಕಾರಿ ಹುದ್ದೆಗೆ ಮುಂಬಡಿ 
ಪ್ರಕ್ರಿಯೆ ಜರುಗಿಸಿರುವುದು ನಿಯಮಬಾಹಿರ ಕ್ರಮವೆಂಬುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರವು ಜರುಗಿಸಿದ ಕ್ರಮಗಳೇನು? (ಒಂದು ವೇಳೆ ಈ 
ರೀತಿ ಮುಂಬಡ್ತಿ ನೀಡಲು ನಿಯಮಗಳಲ್ಲಿ ಅವಕಾಶವಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ 
ಸುತ್ತ್ರೋಲೆ/ಮಾರ್ಗಸೂಚಿಯ ಪ್ರತಿಗಳನ್ನು ಒದಗಿಸುವುದು) 


